ಕರ್ನಾಟಕ ವಿಧಾನ ಪರಿಷತು 


) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 


3) ಉತ್ತರಿಸುವ ದಿನಾಂಕ 
4) ಉತ್ತರಿಸುವವರು 


767 (999) 

ಶ್ರೀ ಆರ್‌. ಧರ್ಮಸೇನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
28-09-2020 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು 


ಸಾ ಪ್ರ್ನೆ } ಉತ್ತರ, 

ಅ) ರಾಜ್ಯದ ಅರಣ್ಯ ಇಲಾಖೆಯಲ್ಲಿ ಒಟ್ಟು ಎಷ್ಟು ರಾಜ್ಯದಲ್ಲಿ ಒಟ್ಟು 85 ಅರಣ್ಯ ತನಿಖಾ ಠಾಣೆಗಳಿದ್ದು, ಜಿಲ್ಲಾವಾರು 
ಚೆಕ್‌ ಪೋಸ್ಟ್‌ಗಳಿವೆ; (ಜಿಲ್ಲಾವಾರು ವಿವರ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 
ನೀಡುವುದು) 

ಆ) | ಅರಣ್ಯ ಸಂಪತ್ತು ಲೂಟಿಯಾಗುತ್ತಿರುವುದು''ಅರಣ್ಯ ಸಂಪತ್ತಿನ ಲಟೆಯೆನ್ನು ನಿಯಂತ್ರಿಸಲು "ಈ ಕಂಡೆ ಕ್ರಮಗಳನ್ನು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಇದನ್ನು | ಕೈಗೊಳ್ಳಲಾಗಿದೆ; 
ನಿಯಂತ್ರಿಸಲು ಸರ್ಕಾರ ಯಾವ ಕ್ರಮಗಳನ್ನು | 1 ರ್ಯ ಸಂಪತ್ತಿನ ರಕ್ಷಣೆ ಸಲುವೌಗಿ ಅರಣ್ಯ ಸಂಚಾರಿ ದಳದ 
ತೆಗೆದುಕೊಳ್ಳುತ್ತಿದೆ; ಸಿಬ್ಬಂದಿಗಳು ' ಹಗಲು ' ರಾಶ್ರಿ' ಗಸ್ತು ಕಾರ್ಯವನ್ನು 

ನಿರ್ವಹಿಸುತ್ತಿರುತ್ತಾರೆ. 

2. ಅರಣ್ಯ ಸಂಪತ್ತಿನ ರಕ್ಷಣೆ ಸಂಧರ್ಭದಲ್ಲಿ ಘಾತಕ "ಶಕ್ತಿಗಳು ಒಡ್ಡುವ 
ಸವಾಲುಗಳನ್ನು ಎದುರಿಸಲು ಅರಣ್ಯ ":ಸಿಬ್ಬಂದಿಗಳ ಆತ್ಮರಕ್ಷಣೆಗಾಗಿ 
ವಿವಿಧ ಮಾದರಿಯ ಶಸ್ತಾಸ್ತಗಳನ್ನು ಒದಗಿಸಲಾಗಿರುತ್ತದೆ. 

3. ಅರಣ್ಯ ಸಂಪತ್ತಿನ ರಕ್ಷಣೆ ಸಲುವಾಗಿ ದುರ್ಗಮ ಅರಣ್ಯ ಪ್ರದೇಶದಲ್ಲಿ 
ಅಧಿಕಾರಿ ಮತ್ತು ಸಿಬ್ಬಂದಿಗಳ ನಡುವೆ. ಸುಗಮ ಸಂವಹನ 
ಸಾಧಿಸುವ ಸಲುವಾಗಿ ನಿಸ್ತಂತು ಉಪಕರಣಗಳನ್ನು 
ಒದಗಿಸಲಾಗಿರುತ್ತದೆ. 

| 4. ವನ್ಯಮೃಗಗಳ , ಕಳ್ಳಬೇಟೆ ಮತ್ತು ಕಳ್ಳ ಸಾಗಾಣಿಕೆ ತಡೆಗಟ್ಟುವ 
ಸಲುವಾಗಿ ಸ್ಥಳೀಯ ಮಾಹಿತಿದಾರರಿಂದ ಮಾಹಿತಿಯನ್ನು ಸಂಗಹಿಸಿ 
ಅಪರಾಧಿಗಳ ವಿರುದ್ಧ ಅರಣ್ಯ ಅಪರಾಧ ಪ್ರಕರಣಗಳನ್ನು ದಾಖಲಿಸಿ 

- ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಇ) | ಪರಿಣಾಮಕಾರಿಯಾಗಿ - ಗಸ್ತು ಕಾರ್ಯ | ಬೆಳೆಗಾವಿ ಮತ್ತು ಚಿಕ್ಕಮಗಳೊರು ಪ್ರಾದೇಶಿಕ ಅರಣ್ಯ ವಿಭಾಗಗಳು, 
ನಿರ್ವಹಿಸಲು ಅರಣ್ಯ ಇಲಾಖೆಯ | ಮಲೈಮಹದೇಶ್ವರ ವನ್ಯಜೀವಿ ವಿಭಾಗ ಹಾಗೂ ಬೆರಿಗಳೂರು ಅರಣ್ಯ 
ವಾಹನಗಳಿಗೆ ಜಿ.ಪಿ.ಎಸ್‌ | ಸಂಚಾರಿ ದಳಗಳಲ್ಲಿನ ವಾಹನಗಳಿಗೆ ಜಿ.ಪಿ.ಎಸ್‌ ಟ್ಯಾಗಿಂಗ್‌ ಸಿಸ್ಪಂ ಅನ್ನು 
ಅಳವಡಿಸಲಾಗಿದೆಯೇ; ಇದರಿಂದ ಹೆಚ್ಚು ಪ್ರಾಯೋಗಿಕವಾಗಿ ಅಳವಡಿಸಲಾಗಿರುತ್ತದೆ. ಸದರಿ ವಿಭಾಗಗಳ 
ಪ್ರಕರಣಗಳನ್ನು ಪತ್ತೆ ಹಚ್ಚಿ, ಸಮ ಕೈಗೊಳ್ಳಲು ವಾಹನಗಳಲ್ಲಿನ ಜಿ.ಪಿ.ಎಸ್‌ ಕಾರ್ಯನಿರ್ವಹಣೆಯ ಸಾಧಕಬಾಧಕಗಳನ್ನು 
ಅನುಕೂಲವಾಗಿದೆಯೆ? ಪರಿಶೀಲಿಸಿ, ಜಿ.ಪಿ.ಎಸ್‌.. ವ್ಯವಸ್ಥೆಯ ಅಗತ್ಯತೆ ಕಂಡುಬಂದಲ್ಲಿ ರಾಜ್ಯದ 


ಇನ್ನುಳಿದ. ಅರಣ್ಯ. ವಿಭಾಗಗಳಿಗೆ . ಜಿ.ಪಿ.ಎಸ್‌ ವ್ಯವಸ್ಥೆಯನ್ನು. ವಿಸ್ತರಿಸುವ 
ಬಗ್ಗೆ ಪರಿಶೀಲಿಸಲಾಗುವುದು. 


ಸಂಖ್ಯೆ: ಅಪಜೀ 169 ಎಫ್‌ಡಬ್ಬ್ಯೂಎಲ್‌ 2020 


(ಆನರದ್‌ ಸಿಂಗ್‌) 
ಅರಣ್ಯ, ಪರಿಸರ ಮತು ಜೀವಿಶಾಸ ಸಚಿವರು 
pd fe) 


ತುಮಕೂರು ರಸ್ತೆ - 


ಪಾಬಸ್‌ಪೇಟೆ ಒಳ 


ಹಿಂಡಲಗೈ, 
ಅಫಣಿ/ ಕಾಗವಾಡ 
ಗರಿಕೆ ಕಂಡ 
ಪುಣಜನೂರು 
ಗುಂಬಳ್ಳಿ 


ಬೆಂಗಳೂರು ಸಗರ 


ಹೊಂಡರಬಾಳು 


k) 


ಬಳ್ಳಾರಿ 


ಬೆಂಗಳೂರು 


ಜಾಮರಾಜ 


1] 
Ye 
8 
kl 
[4 
L 
[» 

Wy 

Ww 

[$] 

pe 

R 

b) 
ks 
5k 
3 
2 
15s 
Ls 
| 
he) 2 


ಮ 


ನಗರ. 


ನಗರ 


6 


ಜಟ 


ಟಾ 
i ಚಾರ್ಮಾಡಿ 
ಕೋಟೆಕಾರ್‌/ ತೆ 
ಮಂಗಳೂರು 
[t4 ಮಂಗಳೂರು 
ಉಡುಪಿ 
12 ಪಿವಮೊಗ್ಗ 


Additional Principal Chief Conservator of Forests 


(Vigilance), Bangalore 


ಕ್ರ 
ವ್‌ 
ಇ ಪ್ರಶ್ನೆ ಉತ್ತರ 
ಕ) "1 2ಲಯಲಿ ಕಾಡಾನೆ ಹಾವಳಿಯಿಂದ | ಈ ವೃತ್ತಿ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿಯಿಂದ ಉಂಟಾದ"ಚಿಳೆ ಹಾನಿಗೆ 
ಇಗರಿಟಾದ ಬೆಳಿ ಹಾನಿಗೆ ಪರಿಹಾರ ಪಾವತಿಸಿರುವ ವಿಭಾಗವಾರು ವಿವರ ಈ ಕೆಳಕಂಡಂತಿದೆ. 
(ರೂ.ಲಕ್ಷಗಳಲ್ಲಿ) 
ಇಲ್ಲಿಯವರೆಗೆ ಎಷ್ಟು ಪರಿಹಾರ 3 ನಧಾಗ ವರ್ಷ [ಪರಣಗಳ] ಪರಿಹಾರ 
ನೀಡಲಾಗಿದೆ; (ವಿವರ ನೀಡುವುದು) ಸಂ. ಸಂಖ್ಯೆ ನತ್ತ 
1 ಭದ್ರಾ ಹುಲಿ ಯೋಜನೆ 2017-18 35 576615 
'ಚಮಗಳಾರು T2356 5731680 
Er 5 ತರ 
ಬಷ್ಟಾ 13277 T0087 
೨ [ಧದ ಹಕ ಹಾ ೫ 373320 
ಚಿಕ್ಕಮಗಳೂರು | 7265 085506 
ಪಾಪ 04 17346430 
ಒಟ್ಟು 48 | 12115256 
ಭೆದ್ರಾ ಹೆಲನ್‌ ಯೋಜಕ: 35 854920 
3. [ಮಗಳೂರು 2019-20 gg — 1770000 
[ಸೊಪ್ಪೆ 5 #70701 
ಜ್ಞಾ THT | 2555621 
ಭದ್ರಾ ಹುಲಿ ೀಬನೆ 3B 158720 
4 ಮಗಳೂರು 2020-21 73 3300ರ 
ತಾಪ ಹಸನ ಈ 
; | 387 33870 
} SCE TERT] 
ಉ) 1 ನಾಡಾನೆ ಹಾವಳಿಬುಂದ | ವನ್ಯಪಾಣಿಗಳ ಹಾವಳದಂದ ಉಂಟಾಗುವ ಪೆಳೆನಾಶ ಪ್ರಕರಣಗಳಿಗೆ 
| ಉಂಟಾಗುವ ಬೆಳೆಗಿಗೆ ಹೆಚ್ಚನ [ದಯಾತ್ಸಕಧನ (£4-8೯8tಂ)ವನ್ನು ಆದೇಶ ಸಂಖ್ಯೆ ಅಪಜೀ 130 
i i ಇ 
\ ; ಪರಿಹಾರ ನೀಡುವ ಯೋಜನೆ ಎಫ್‌ಡಬ್ಲ್ಯೂಎ ಮಿಲ್‌ 2016, ದಿನಾಂಕ? 19.09. 2016ರಲ್ಲಿ ವಿವಿಧ ಬೆಳೆಗಳಿಗೆ 
j | ಸರ್ಕಾರದ - - ಮುಂದಿದೆಯೇ? | ನಿಗದಿಪಡಿಸಿರುವ ದರಗಳನ್ನು ಶೇಕಡ 15 ರಷ್ಟು ಹೆಚ್ಚಿಸುವ ಕುರಿತು 
(ವಿವರ ನೀಡುವೆದು): ಪರಿಶೀಲಿಸಲಾಗುತಿದೆ 


ಸಂಖ್ಯೆ: ಅಪಜೀ 161 ಎಫ್‌ಡಬ್ಬ್ಯೂಎಲ್‌ 2020 ಸ್ಸ 


ಕ § 


(ಆಸರರ 3 ಸಂಗ್‌) 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ಥ ಸಚಿವರು 


